ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿನ ಪ್ರನ್ನೆ ಸಂಖ್ಯೆ 


37 


ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ ರಮೇಶ್‌ಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 07-12-2020 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


ಪ್ತೆ 
ಅ) ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಖಾಸಗಿ 
ಶಾಲೆಗಳ ಆರ್ಥಿಕ ಪರಿಸ್ಥಿತಿಯು ತುಂಬಾ 
ದುಸ್ಥಿತಿಯಲ್ಲಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ ಸರ್ಕಾರ ಕೈಗೊಂಡ 


ಕಮಗಳೇನು; (ವಿವರ ನೀಡುವುದು) 


ಉತ್ತರ 

ಬಂದಿದೆ, 

2020-21ನೇ ಸಾಲಿಗೆ ಹೋಷಕರು ಶಾಲೆಗಳಿಗೆ 
ಮಕ್ಕಳನ್ನು ದಾಖಲಿಸುತ್ತಿಲ್ಲ ಹಾಗೂ ಶುಲ್ಗಗಳನ್ನು 
ಪಾಪತಿಸುತ್ತಿಲ್ಲವೆಂಬ ಖಾಸಗಿ ಶಾಲೆಗಳ ಅಹವಾಲುಗಳ 


ಹಿನ್ನೆಲೆಯಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರ ಸುತ್ತೋಲೆ ಸಂಖ್ಯೆ: ಸಿ7(2)ಪ್ರಾಶಿಅ.ಶುಲ್ಗ.30: 
2020-21, ದಿನಾಂಕ:05/09/2020ರಲ್ಲಿ ಸೆಪ್ಟೆಂಬರ್‌, 2019ರ 
ಅಂತ್ಯದೊಳಗೆ ಈ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ 
ಪೂರ್ಣಗೊಳಿಸುವಂತೆ ಹಾಗೂ ಮೊದಲನೇ ಕಂತಿನ ಶುಲ್ಕವನ್ನು 
ಪಡೆಯಲು ಆದೇಶಿಸಲಾಗಿದೆ. 


ಆ) ಖಾಸಗಿ ಶಾಲೆಗಳ ಶುಲ್ಕದ 
ವಿಷಯವಾಗಿ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ 
ಇಲ್ಲದಿರುವ ಕಾರಣದಿಂದ ವಿದ್ಯಾರ್ಥಿಗಳು 
ಹಾಗೂ ಹೋಷಕರಿಗೆ ದಾಖಲಾತಿ 
ಮಾಡಿಸಲು ಸಾಕಷ್ಟು 
ಗೊಂದಲಗಳಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ ಸರ್ಕಾರ ಈ ಬಗ್ಗೆ 
ಕೈಗೊಂಡ ಕ್ರಮಗಳೇನು; (ವಿವರ ನೀಡುವುದು) 


ಸರ್ಕಾರವು ವಿದ್ಯಾರ್ಥಿಗಳ ದಾಖಲಾತಿ ಸಂಬಂಧ 
ಹಾಗೂ ಶುಲ್ಧ ಪಾವತಿಯ ಬಗ್ಗೆ ಸ್ಪಷ್ಟವಾಗಿ ನಿರ್ದೇಶನ 
ನೀಡಿರುತ್ತದೆ. ಆದರೆ, ಅನೇಕ ಪೋಷಕರು ತಮ್ಮದೇ 
ಕಾರಣಗಳಿಂದ ತಮ್ಮ ಮಕ್ಕಳನ್ನು ದಾಖಲಾತಿ 
ಮಾಡಿಸದಿರುವುದು ಗಮನಕ್ಕೆ ಬಂದಿರುತ್ತದೆ. ಆದ್ದರಿಂದ, 
ದಾಖಲಾತಿ ಪ್ರಕ್ರಿಯೆಯನ್ನು ದಿನಾಂಕ13-11-2020ರವರೆಗೆ 
ಅವಕಾಶ ಕಲ್ಲಿಸಲಾಗಿತ್ತು. 


ಇ) ರಾಜ್ಯದಲ್ಲಿನ ಅನೇಕ ಖಾಸಗಿ ಶಾಲೆಗಳಿಗೆ 


ಆರ್‌.ಟಿ.ಇ ಹಣ ಬಿಡುಗಡೆಯಾಗದೆ 
ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ ಸದರಿ ಹಣವನ್ನು 
ಯಾವ ಕಾಲಮಿತಿಯೊಳಗೆ 
ಬಿಡುಗಡೆಗೊಳಿಸಲಾಗುವುದು? (ವಿವರ 
ನೀಡುವುದು) 


ಆರ್‌.ಟಿ.ಒ ಅಡಿಯಲ್ಲಿ, 2020-21ನೇ ಸಾಲಿಗೆ ಶುಲ್ಕ 
ಮರುಪಾವತಿಗಾಗಿ ಹಂಚಿಕೆಯಾದ ರೂ.550 ಕೋಟಿಗಳಲ್ಲಿ 
ಈಗಾಗಲೇ ಸರ್ಕಾರದಿಂದ ರೂ.412.50 ಕೋಟಿಗಳು 
ಬಿಡುಗಡೆಯಾಗಿದ್ದು, ಸದರಿ ಹಣವನ್ನು ಸಂಪೂರ್ಣವಾಗಿ 
ಅರ್ಹ ಶಾಲೆಗಳಿಗೆ ಆರ್‌.ಟಿ.ಅ ಶುಲ್ಕ ಮರು ಪಾವತಿಗೆ ವೆಚ್ಚ 
ಮಾಡಲಾಗಿದೆ. 


ಇಡಿ 148 ಪಿಜಿಸಿ 2020 


ee 
[ ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚೆವರು. "| 


